ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಳೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1805(2142) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರು: ಶ್ರೀಮತಿ ಬಾರತಿ ಶೆಟ್ಟಿ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 


ಉತ್ತರಿಸುವ ಸಚಿವರು: ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ 
ಸಚಿವರು 


ವಿಷಯ:  ಸರ್ಕಾರಹಾಗೂ ಸರ್ಕಾರದ ವಿರುದ್ಧವಿರುವ ಪ್ರಕರಣಗಳ ಕುರಿತು 
(ಅ) ಸರ್ಕಾರ ಹಾಗೂ ಸರ್ಕಾರದ ವಿರುದ್ದವಿರುವ ಪ್ರಕರಣಗಳು ಹೈಕೋರ್ಟ್‌ನಲ್ಲಿ ಎಷ್ಟಿವೆ; 
(ಆ) ಸದರಿ ಪ್ರಕರಣದಲ್ಲಿ ಯಥಾಸ್ಕ್ಥಿತಿ ಕಾಪಾಡುವ ಎಷ್ಟು ಪ್ರಕರಣಗಳಿವೆ; 


(ಇ) ವಿವಿಧ ಕಾರಣಗಳಿಂದ ಸರ್ಕಾರಕ್ಕೆ ಸಂಬಂಧಿತ ವ್ಯಾಜ್ಯಗಳ ವಿಲೇವಾರಿ ಬಿಳಂಬದಿಂದ 
ಸರ್ಕಾರದ ಆಸ್ಲಿ ಸದ್ಮಳಕೆಗೆ ಸಮಸ್ಯೆ ಆಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಹಾಗಿದ್ದಲ್ಲಿ, ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ಸರ್ಕಾರ ಉಚ ನ್ಯಾಯಾಲಯದ 
ನ್ಯಾಯಮೂರ್ತಿಗಳ ಜೊತೆ ಚರ್ಚಿಸುವುದೇ ; 


(ಈ) ಸರ್ಕಾರಕ್ಕೆ ಸಂಬಂಧಿಸಿದ ಪ್ರಕರಣಗಳ ಕುರಿತಂತೆ ಕಾಲಮಿತಿಯಲ್ಲಿ ನ್ಯಾಯ ಸಿಗುವಂತೆ 
ಮಾಡಲು ಬಾಕಿ ಇರುವ ಪ್ರಕರಣಗಳ ಸಂಖ್ಯೆಗೆ ಅನುಗುಣವಾಗಿ ನ್ಯಾಯಾಧೀಶರ ಸಂಖ್ಯೆ 
ಹೆಚ್ಚಿಸಲು ಸರ್ಕಾರದ ಕ್ರಮಗಳೇನು ; ಕಾಲಮಿತಿಯ ನಿಯಮ ಕಡ್ಡಾಯವಾಗಿ 
ಪಾಲನೆಯಾಗುವಂತೆ ಸರ್ಕಾರ ಎಚ್ಚರಿಕೆ ವಹಿಸುವುದೇ? 


